ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ: 1023(982) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಜೆ.ಓ.ಸಿ. ನೌಕರರ ವಿಲೀನ ಕುರಿತು 


(ಅ) ಜಿ.ಓ.ಸಿ ನೌಕರರನ್ನು ವಿಶೇಷ ನಿಯಮಗಳ ಅನ್ನಯ ಎಷ್ಟು ವಿಲೀನಗೊಳಿಸಲಾಯಿತು; 
ಯಾವ ಯಾವ ಇಲಾಖೆಗಳಲ್ಲಿ, ಯಾವ ಯಾವ ಹುದ್ದೆಗಳಿಗೆ ವಿಲೀನಗೊಳಿಸಲಾಯಿತು; 
(ವಿವರ ನೀಡುವುದು) 


(ಆ) ಆರ್ಥಿಕ ಇಲಾಖೆಯು ಜೆ.ಓಸಿ ನೌಕರರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 
ವಿಲೀನಗೊಳಿಸಲು ಅನಮುಮತಿಸಿರುವ ಸಂಖ್ಯೆ ಎಷ್ಟು; ಇದುವರೆಗೂ 
ವಿಲೀನಗೊಳಿಸಲಾಗಿರುವ ಜೆ.ಓ.ಸಿ ನೌಕರರ ಸಂಖ್ಯೆ ಎಷ್ಟು; 


(ಇ) 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ ನೌಕರರನ್ನು ವಿಲೀನ ಪ್ರಕ್ರಿಯೆಯಲ್ಲಿ 
ಪರಿಗಣಿಸಬಾರದು ಎಂದು ನಿರ್ಣಯ ತೆಗೆದುಕೊಂಡವರು ಯಾರು ಮತ್ತು ಯಾವ ಕಾರಣಕ್ಕೆ 
ಈ ನಿರ್ಣಯ ತೆಗೆದುಕೊಳ್ಳಲಾಯಿತು; (ವಿವರ ನೀಡುವುದು) 


(ಈ) 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ ನೌಕರರನ್ನು ವಿಲೀನ ಪ್ರಕ್ರಿಯೆಯಲ್ಲಿ 
ಪರಿಗಣಿಸಬಾರದು ಎಂದು ತೀರ್ಮಾನಿಸಿರುವುದು ಸಂವಿಧಾನದ ಮೂಲಭೂತ ಹಕ್ಕುಗಳಾದ 
ಆರ್ಟಿಕಲ್‌ 14 ಮತ್ತು 16ಕೆ ಸಂಪೂರ್ಣ ವಿರುದ್ದ ಎಂಬುದರ ಕುರಿತು ಸರ್ಕಾರದ 
ನಿಲುವೇನು? 


